ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ಅರಣ್ಯ ಇಲಾಖೆಯ ಜೀಷ್ಠತಾ ಪಟ್ಟೆ ಕುರಿತು 


ಶ್ರೀ ಹೆಚ್‌.ಎಂ.ರಮೇಶ್‌ಗೌಡ (ವಿಧಾನಸಭೆಯಿಂದಚುನಾಯಿತರಾದವರು):- 


114 (123) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಅರಣ್ಯ ಇಲಾಖೆಯ ನೌಕರರ ಜೀಷ್ಠತಾ ಪಟ್ಟೆಯು ನ್ಯೂನತೆಯನ್ನು ಒಳಗೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಸರ್ಕಾರದ ಸಮಿತಿಯ ವರದಿ ಮತ್ತು ಆದೇಶ ಪಾಲನೆಯಾಗದೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ; ಬಂದಿದ್ದಲ್ಲಿ, ಈಗಾಗಲೇ ವೃಂದ ಮುಖ್ಯಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿರಲು ಕಾರಣವೇನು 
; (ಮಾಹಿತಿ ನೀಡುವುದು) 


(ಇ) ಕ್ರಮ ಜರುಗಿಸಿದ್ದರೆ ಯಾರ ಮೇಲೆ ಜರುಗಿಸಲಾಗಿದೆ ? (ವಿವರ ನೀಡುವುದು) 


